ಕರ್ನಾಟಕ ವಿಧಾನ ಪರಿಷತು 


' [ಹಕ್ಕ ಗುರುತಿಸ: : ಪ್ರಶ್ನೆ ಸಂಖೆ; | 360 
2 ಸದಸ್ಯರ ಹೆಸರು ಶ್ರೀ ನಸೀರ್‌ ಅಹ್ಮದ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
[3 ಉತ್ತರಿಸಬೇಕಾದ ದಿನಾಂಕ 23.09.2020 
“ ಉತ್ತರಿಸುವ ಸಚಿವರು ಕಂದಾಯ ಸಚಿವರು 
ಕ್ರ. ಪ್ರಶ್ನೆ ಉತ್ತರ 
ಸಂ 
೨) [ರಾಜ್ಯದಲ್ಲಿ ಹೊಸದಾಗಿ ನಿರ್ಮಿಸಲಾದ ೨017-18ನೇ ಸಾಲಿನ ಆಯವ್ಯಯದಲ್ಲಿನ ಘೋಷಣೆಯನ್ಸಯ 


ತಾಲ್ಲೂಸುಗಳಿಗೆ ಮೂಲ ಸೌಕರ್ಯ 
ಕಲಿಸಲು ಇದುವರೆಗೆ `ನಿಗಜಪಡಿಸ 
ಲಾದ ಅನುದಾನವೆಷ್ಟು; 


ರಾಜ್ಯದಲ್ಲಿ 50 ಹೊಸ ತಾಲ್ಲೂಸುಗಳನ್ನು ರಚಿಸಲಾಗಿದೆ. 
ಹೊಸದಾಗಿ ರಚಿಸಿರುವ 50 ತಾಲ್ಲೂಕುಗಳು ಕಾರ್ಯಾರಂಭ 
ಮಾಡಿ, ಆಡಳಿತಾತಕ ಪ್ರಕಿಯೆಯನ್ನು ಪ್ರಾರಂಭಿಸಲು ಹಾಗೂ 


ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ಸಲುವಾಗಿ 
ಕೆಳಕಂಡಂತೆ ಅನುದಾನ ನಿಗಧಿಪಡಿಸಲಾಗಿದೆ. 

ಫ್ರ. ವರ್ಷ ನಿಗಧಿಪಡಿಸಿರುವ ಅನುದಾನ 

ಸಂ. | 

1 Tors ರೂ.10.00 ಕೋಟಿ 

2 2018-19 ರೂ.7.00 ಕೋಟಿ 

3 2019-20 ರೂ.700 ಕೋಟಿ 

4 [2020-21 | ರೂ.300 ಕೋಟಿ } 


ಇಲ್ಲಿಯವರೆಗೆ ಬಿಡುಗಡ ಮಾಡಲಾದ 


ಅನುದಾನವೆಷ್ಟು ಹಾಗೂ ಖರ್ಚು 
ಮಾಡಿದ ಅನುದಾನವೆಷ್ಟು? 


ನೂತನ 50 ತಾಲ್ಲೂಕುಗಳಿಗೆ ಕಂದಾಯ ಇಲಾಖೆಯಿಂದ 
ಬಿಡುಗಡೆ ಮಾಡಿದ ಅನುದಾನದ ವಿವರ ಕೆಳಕಂಡಂತಿದೆ. 


[s ವರ್ಷ ಬಿಡುಗಡೆ ಮಾಡಿದ ಅನುದಾನ 
ಸೆಂ. | 
1 2017-18 ಪ್ರತಿ ತಾಲ್ಲೂಕಿಗೆ ರೂ.1000 ಲಕ್ಷ 
(2 201845 | ಪ್ರತಿ ತಾಲ್ಲೂಕಿಗೆ ರೂ.1000 ಲಕ್ಷ 
3೫20 [ಪ್ರತಿ ತಾಲ್ಲೂಕಿಗೆ ರೂ.500 ಲಕ್ಷ 
2020-21 ಪ್ರಸಕ್ತ ಸಾಲಿನ ಆಯವ್ಯಯದಲ್ಲಿ 
ಒದಗಿಸಿರುವ ಅನುದಾನದನ್ನಯ 
ಬಿಡುಗಡ ಮಾಡಲು ಕ್ರಮವಹಿಸ 
ಲಾಗುತ್ತಿದೆ. 
ಈ ಅನುದಾನವನ್ನು ತಾಲ್ಲೂಕು ಆಡಳಿತಕ್ಕೆ, 
ಅವಶ್ಯವಿರುವ ಸಾಮಗ್ರಿಗಳು ಹಾಗೂ ಮೂಲಭೂತ 


ಸೌಕರ್ಯಗಳನ್ನು ಕಲ್ಪಿಸಲು ಉಪಯೋಗಿಸಲಾಗುತ್ತಿದೆ. 


ey 


ಸಂಪೂರ್ಣ ಮೂಲಭೂತ ವ್ಯವಸ್ಥೆ 
ಕಲ್ಪಿಸಲು ಇನ್ನೂ ಎಷ್ಟು ದಿನಗಳ 
ಕಾಲಾವಕಾಶ ಬೇಕು? (ವಿವರ 
ನೀಡುವುದು) 


ಧಾನದಾಗಿ ರಚಸವಾಗಿರುವ 3 ತಾಲೂತುಗಳಲ್ಲಿ | 
1 ತಾಲ್ಲೂಕುಗಳಿಗೆ ಮಿನಿ ವಿಧಾನಸೌಧ ಕಟ್ಟಡವನ್ನು 
ನಿರ್ಮಿಸಲು ಆಡಳಿತಾತಕ ಅನುಮೋದನ ನೀಡಲಾಗಿದೆ. 
ಉಳಿದ ತಾಲ್ಲೂಕು ಗಳಲ್ಲಿ ಮಿನಿವಿಧಾನಸೌಧ ನಿರ್ಮಿಸಲು ಸೂಕ್ತ 
ಸ್ಮಳವನ್ನು ಗುರುತಿಸಿ ಪ್ರಸ್ತಾವನೆ ಸಲ್ಲಿಸುವಂತೆ ಸಂಬಂಧಿಸಿದ 
ಜಿಲ್ಲಾಧಿಕಾರಿಗಳಿಗೆ ತಿಳಿಸಲಾಗಿದೆ. 

ಪ್ರಮುಖ ಇಲಾಖೆಗಳಾದ ಒಳಾಡಳಿತ, ಕೃಷಿ, | 
! ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌, ಆರೋಗ್ಯ . 
ಮತ್ತು ಕುಟುಂಬ ಕಲ್ಯಾಣ, ಪ್ರಾಥಮಿಕ ಶಿಕಣ: ಸಮಾಜ ಕಲ್ಯಾಣ 
| ಮತ್ತು ಲೋಕೋಪಯೋಗಿ ಇಲಾಖೆಗಳನ್ನು ಪ್ರಾರಂಭಿಸಲು ; 


| ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಂಬಂಧಿಸಿದ ಇಲಾಖೆಗೆಳ : 


l ಮುಖ್ಯಸ್ನಃ ದಿಗೆ ಸೂಚಿಸಲಾಗಿದೆ. 


| | 

f | ಹೊಸದಾಗಿ ರಚನೆಯಾದ . ತಾಲ್ಲೂಕುಗಳಿಗೆ ಮೂಲಭೂತ N 

| ಸೌಕರ್ಯಗಳನ್ನು ಒದಗಿಸುವುದು ರಾಜ್ಯದ ಹಣಕಾಸಿನ | 

| ಪರಿಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಈ ಪುಸ್ತಾವನಯು | 
ಸಂಪನ್ಮೂಲಗಳ ಕ್ರೋಢೀಕರಣ ಹಾಗೂ ಆರ್ಥಿಕ | 

| ಇತಿಮಿತಿಗಳನ್ನು ಒಳಗೊಂಡಿರುವುದರಿಂದ ಕಾಲಾವಧಿಯನ್ನು | 

| ನಿಗದಿಪಡಿಸಿರುವುದಿಲ, | 


ಸಂಖ್ಯೆ: ಕಂಇ 18 ಎಲ್‌ಆದರ್‌ಡಿ 2020 


ಜ್‌ 
ಲಔ 
್‌ 


ಕಂದಾಯ ಸಚಿವರು 


